ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯಲ್ಲಿ $€P/STP ಕಾಮಗಾರಿಗಳ ಕುರಿತು 


ಶ್ರೀರಘುನಾಥ್‌ರಾವ್‌ಮಲ್ಮಾಪುರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


285 (322) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 2018-19 ಮತ್ತು 2019-20ನೇ ಸಾಲಿನ ಅಂತ್ಯಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಎಸ್‌.ಸಿ.ಪಿ ಮತ್ತು 
ಎಸ್‌.ಟಿ.ಪಿ ಯೋಜನೆಯಡಿಯಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆಯಡಿ ಬೀದರ್‌ ಜಿಲ್ಲೆಗೆ ಎಷ್ಟು ಅನುದಾನ 
ಮಂಜೂರು ಮಾಡಲಾಗಿದೆ; (ವರ್ಷವಾರು ತಾಲ್ಲೂಕುವಾರು ಕಾಮಗಾರಿಗಳೊಂದಿಗೆ ಬಿವರ ನೀಡುವುದು) 


(ಆ) ಸದರಿ ಯೋಜನೆಗೆ ಮಂಜೂರಾದ ಅನುದಾನದಲ್ಲಿ ಯಾವ ಯಾವ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ; ಕೈಗೊಂಡಿದ್ದಲ್ಲಿ ಕಾಮಗಾರಿಯ ಸಂಪೂರ್ಣ ವಿವರ, ಪತ್ಯೇಕವಾಗಿ ಕಾಮಗಾರಿಗಳಿಗೆ 
ತಗುಲಿದ ವೆಚ್ಚ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರ ಹೆಸರು, ವಿಧಾನಸಭಾ ಕ್ಲೇತ್ರವಾರು, ವರ್ಷವಾರು 
ಸಂಪೂರ್ಣ ವಿವರ ಒದಗಿಸುವುದು; 


(ಇ) ಮಂಜೂರಾದ ಕಾಮಗಾರಿಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಲ್ಲಿ 
ಕೈಗೊಳ್ಳದೇ ಬೇರೆ ಬೇರೆ ಜನರಲ್‌ ಕಾಲೋನಿಗಳಲ್ಲಿ ಕಾಮಗಾರಿಗಳನ್ನು ಕೈಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರವು ಅಧಿಕಾರಿಗಳ ವಿರುದ್ದ ಕೈಗೊಂಡ ಕ್ರಮಗಳೇನು ? 


(a 


(ಸಂಪೂರ್ಣ ವಿವರ ನೀಡುವುದು) 


